ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 569 

ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತ್ರ) 

ಉತ್ತರಿಸುವ ದಿನಾಂಕ ಃ 24.09.2020 

ಉತ್ತರಿಸುವವರು ; ಮಾನ್ಯ ಮುಖ್ಯಮಂತ್ರಿಗಳು 

ಕ್ರ. ಪ್ರಶ್ನೆ ಉತ್ತರ 

ಸಂ. 

ಅ) | ರಾಜ್ಯದಲ್ಲಿ ಕೆಲಸ | ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ 
ನಿರ್ವಹಿಸುತ್ತಿರುವ ಸರ್ಕಾರಿ | ನೌಕರರ ಸಂಖ್ಯೆ: 5,33,532. 


ನೌಕರರ ಸಂಖ್ಯೆ ಎಷ್ಟು; 


ಆ) | ಇದರಲ್ಲಿ N.ೌ.S. ಪಿಂಚಣಿ| ನೂತನ ಪಿಂಚಣಿ ಯೋಜನೆಗೆ ಒಳಪಟ್ಟಿರುವ 
ವ್ಯವಸ್ಥೆಗೆ ಒಳಪಟ್ಟ ನೌಕರರ | ನೌಕರರ ಸಂಖ್ಯೆ: 2,34,980. 
ಸಂಖ್ಯೆ ಎಷ್ಟು; 


ಇ) |N.P.S. ಸ ಸಾಧಕ-ಭಾದಕ ಬಗ್ಗೆ | ನೂತನ ಪಿಂಚಣಿ ಯೋಜನೆಗೆ ಸೂಕ 
ಪರಿಶೀಲಿಸಿ ವರದಿ ನೀಡಲು | ಬದಲಾವಣೆ / ಮಾರ್ಪಾಡು ಮಾಡಲು 
ಯಾವಾಗ ಸಮಿತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ: ಆಇ 107 ಪಿಇಎನ್‌ 
ರಚಿಸಲಾಯಿತು; (ಮಾಹಿತಿ | 3೦18, ದಿನಾಂಕ: 11.12.2018 ರನ್ವಯ 


ಅಧಿಕಾರಿಗಳನ್ನೊಳಗೊಂಡ ಸಮಿತಿಯನು 
ನೀಡುವುದು) kites - ” - 


ಈ) |ಈ ಸಮಿತಿಗೆ ಸರ್ಕಾರ | ಈ ಸಮಿತಿಗೆ ಸರ್ಕಾರವು ಕಾಲಮಿತಿಯನ್ನು 
ನಿಗಧಿಪಡಿಸಿದ ಕಾಲಮಿತಿ ಎಷ್ಟು; | ನಿಗದಿಪಡಿಸಿರುವುದಿಲ್ಲ. 

ಈ ಸಮಿತಿಯು ಎಷ್ಟು 
ಸಭೆಗಳನ್ನು ನಡೆಸಿದೆ; ಸಮಿತಿಯು ಒಂದು ಸಭೆಯನ್ನು ನಡೆಸಿದೆ. 


ಉ) |ಈ ಸಮಿತಿಯು ಸರ್ಕಾರಕ್ಕೆ | ಸಮಿತಿಯು  ಸರ್ಕಾರಕೆ ವರದಿಯನ್ನು 
ವರದಿಯನ್ನು ಸಲ್ಲಿಸಿದೆಯೇ; ಸಲ್ಲಿಸಿರುವುದಿಲ್ಲ. 


ಊ) | ಇಲ್ಲವಾದಲ್ಲಿ, ಈ ಸಮಿತಿಯ | ಸಮಿತಿಯ ವರದಿಯನ್ನು ನಿರೀಕ್ಷಿಸಲಾಗಿದೆ. 
ಬಗ್ಗೆ ಸರ್ಕಾರದ ಸ್ಪಷ್ಟ 
ನಿಲುಪೇನು; 


ಯ) |N.P.S. ರದ್ದು ಪಡಿಸಿ ೦.ೌ.S.| ಕೇಂದ್ರ ಸರ್ಕಾರವು ಜಾರಿಗೊಳಿಸಿರುವ ನೂತನ 


ಯೋಜನೆಯನ್ನು ಜಾರಿಗೆ | ಪಿಂಚಣಿ ಯೋಜನೆಯನ್ವಯ ರಾಜ್ಯದಲ್ಲಿಯೂ 
ತರುವಲ್ಲಿ ಸರ್ಕಾರದ | ಈ ಯೋಜನೆಯನ್ನು 2006ರಿಂದ 
ನೀಲುವೇನಮು? (ವಿವರ | ಅಳವಡಿಸಿಕೊಳ್ಳಲಾಗಿದೆ. ಈಗ ಈ 
ನೀಡುವುದು) ಯೋಜನೆಯನ್ನು ರದ್ದುಪಡಿಸಿದರೆ ಸರ್ಕಾರದ 


ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರ ಪರಿಣಾಮ 
ಬೀರುವ ಸಂಭವವಿರುತ್ತದೆ. 


ಆಇ 95 ಪಿಇಎನ್‌ 2020 


(ಬಿ.ಎಸ್‌. ಯಡಿಯೂರಪ್ಪ) p 
ಮುಖ್ಯಮಂತ್ರಿ 


